ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 


M-Sand ತಯಾರಿಸಲು ಪರವಾನಗಿ ನೀಡಿರುವ ಬಗ್ಗೆ 

ಶ್ರೀ ಎಸ್‌. ಎಲ್‌. ಭೋಜೇಗೌಡ(ಶಿಕ್ಷಕರ ಕ್ಷೇತ್ರ) - 

661 (828) ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 

(ಅ) ಚಿಕ್ಕಮಗಳೂರು ತಾಲ್ಲೂಕಿನಲ್ಲಿ ್ಬ-and ತಯಾರಿಸಲು ಕೋರಿ ಬಂದಿರುವ ಅರ್ಜಿಗಳ ಸಂಖ್ಯೆ ಎಷ್ಟು; (ವಿವರ ನೀಡುವುದು) 


(ಆ) ಚಿಕ್ಕಮಗಳೂರು ತಾಲ್ಲೂಕಿನ ಯಾವ ಯಾವ ಭಾಗಗಳಲ್ಲಿ ಇಲಾಖೆಯಿಂದ ಖ-$8nd ತಯಾರಿಸಲು ಅನುಮತಿ ನೀಡಲಾಗಿದೆ; 
ಈ ಸಂಬಂಧ ಅನುಮೋದನೆ ಪಡೆಯಲು ಇಲಾಖೆಯಿಂದ ವಿಧಿಸಿರುವ ಷರತ್ತುಗಳೇನು; (ವಿವರ ನೀಡುವುದು) 


(ಇ) ಅರ್ಜಿ ಸಲ್ಲಿಸಿದ ಎಷ್ಟು ದಿನಗಳೊಳಗೆ ಅರ್ಜಿಗಳ ವಿಲೇವಾರಿ ಮಾಡಿ ಆದೇಶ ನೀಡಲಾಗಿದೆ; (ಪರವಾನಗಿ ನೀಡಿರುವ ಎಲ್ಲಾ 
ಸಂಸ್ಥೆಗಳವಾರು ದಾಖಲೆ/ಆದೇಶ ಪ್ರತಿಯೊಂದಿಗೆ ಪೂರ್ಣ ವಿವರ ನೀಡುವುದು) 


(ಈ) ಪರವಾನಗಿ ನೀಡಿರುವ ಸಂಸ್ಥೆಗಳವಾರು ಇಲಾಖೆಯ ಪರಿಶೀಲನಾ ವರದಿ/ಎನ್‌ಓಸಿ ಹಾಗೂ ಒಡಂಬಡಿಕೆ ಪತ್ರದ 
ಪ್ರತಿಗಳನ್ನು ನೀಡುವುದು? 


